ಕರ್ನಾಟಕ ವಿಧಾನ ಪರಿಷತು 


ಪ್ರಶ್ನೆ 


897 | 
ಶ್ರೀಮತಿ ಎಸ್‌.ವೀಣಾ: ಅಚ್ಚಯ್ಯ - 


21-02--2018 


ಪ್ರಶ್ನೆಗಳು: 


2 
© ta 


ಉತ್ತರಗಳು 


40 ವರ್ಷಗಳ ಹಿಂದೆ: ಕೊಡಗು ಜಿಲ್ಲೆಯ, 
ಸೋಮವಾರಪೇಟೆ"... ತಾಲ್ಲೂಕಿನ! 
ಹಾರಂಗಿಯಲ್ಲಿ.' ಹಾರಂಗಿ ಜಲಾಶಯ] 
ನಿರ್ಮಾಣವಾದ '. ಸಂದರ್ಭದಲ್ಲಿ ಜಾಗ 
' ಳೆದುಕೊಂಡು ನಿರಾಶ್ರಿತರಾದವರಿಗೆ 
ಇದುವರೆಗೂ ಪುನರ್ವಸತಿ ಕಲ್ಪಿಸದೆ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ; 


ಹಾರಂಗಿ 


40 ." ವರ್ಷಗಳ ": ಹಿಂದೆ ಕೊಡಗು ಜಿಲ್ಲೆಯ 
ಸೋಮವಾರಪೇಟೆ - ತಾಲ್ಲೂಕಿನ ಹಾರಂಗಿಯಲ್ಲಿ 
" ಜಲಾಶಯ ನಿರ್ಮಾಣವಾದ: 
ಸಂದರ್ಭದಲ್ಲಿ ಜಾಗ :. ಕಳೆದುಕೊಂಡು 
ನಿರಾಶ್ರಿತರಾದವರಿಗೆ.'"- ಯಡವನಾಡು ಕಾಲೋನಿ-1, 
ಯಡವನಾಡು ಕಾಲೋನಿ-2 ಹಾಗೂ ಅತ್ತೂರು 
ಕಾಲೋನಿ-1 ಮತ್ತು ಅತ್ತೂರು ಕಾಲೋನಿ-2 
ಗ್ರಾಮಗಳಲ್ಲಿ ಪುನರ್ವಸತಿ ಕಲ್ಲಿಸಲಾಗಿರುತ್ತದೆ. 


ಬಂದಿದ್ದಲ್ಲಿ, ' ಜಾಗ: ಕಳೆದುಕೊಂಡು 
ನಿರಾಶ್ರಿಕರಾದವರ. ಸಂಖ್ಯೆ ಎಷ್ಟು ಹಾಗೂ 
ಇದುವರೆಗೂ ಪುನರ್ವಸತಿ . ಕಲ್ಪಿಸಿರುವವರ 
ಸಂಖ್ಯೆ ಎಷ್ಟು ಹಾಗೂ ಇನ್ನೂ ಪುನರ್ವಸತಿ 
ಸಿಗಬೇಕಾದವರ ಸಂಖ್ಯೆ' ಎಷ್ಟು ; 


ಜಾಗ ಕಳೆದುಕೊಂಡ ನಿರಾಶ್ರಿಕರು ಹಾರಂಗಿ 
ನಾಲೆಯ ದಡದಲ್ಲಿ ಮನೆ ಕಟ್ಟಿಕೊಂಡು 
ವಾಸ ಮಾಡುತ್ತಿದ್ದು, ಇಂದಿಗೂ 
ಪುನರ್ವಸತಿಯಿಂದ ವಂಚಿತರಾಗಿದ್ದು, 
ಇವರಿಗೆ ಯಾವ ಕಾಲಮಿತಿಯೊಳಗೆ 
ಪುನರ್ವಸತಿ ಕಲ್ಪಿಸಲಾಗುವುದು ? 


12 ಗ್ರಾಮಗಳ ನಿರಾಶ್ರಿತರ ಕುಟುಂಬಗಳ. ಸಂಖ್ಯೆ 
ಸುಮಾರು 425 ಇದ್ದು ಇವರುಗಳಿಗೆ ಯಡವನಾಡು | 
ಕಾಲೋನಿ-1, ಯಡವನಾಡು ಕಾಲೋನಿ-2 ಹಾಗೂ 
ಅತ್ತೂರು ''ಕಾಲೋನಿ-1 ಮತ್ತು 
ಗ್ರಾಮಗಳಲ್ಲಿ 
ಇನ್ನೂ 
ಸಿಗಬೇಕಾದವರ ಸಂಖ್ಯೆ ಇರುವುದಿಲ್ಲ. 


ಅತ್ತೂರು 
ಕಾಲೋನಿ-2. ಪುನರ್ವಸತಿ 


ಕಲ್ಪಿಸಲಾಗಿರುತ್ತದೆ. 


ಸಂಖೌಜಸಂಕ 36 ಎನ್‌ಎಲ್‌ಎ ೫018 


(ಎಯಿ.ಬಿ.ಪಾಟೀಲ) 
ಜಲ ಸಂಪನ್ಮೂಲ ಸಚಿವರು 


